ಕರ್ನಾಟಿಕ ವಿಧಾನ ಪರಿಷತ್ತ ' 


ಚುಕ್ಕೆ ಗುರುತಿನಪಶ್ವ ಗ 


122 


ಮಾನ್ಯ ಸದಸ್ಯರ ಜಿಸ್ನರು 


ಶ್ರೀ.ಪ್ರಕಾಶ್‌.ಕೆ. ರಾಥೋಡ್‌ N 
(ನಾಮನಿರ್ದೇಶನ ಹೊಂದಿದವರು) 


ಉತ ತ ರಿಸಬೇಕಾದ ನನಾ 


13.09.2021 


ಉತ್ತರಿಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಖಂಬ . 
ಕಲ್ಯಾಣ ಹಾಗೂ ವೈದ್ಯಕೀಯ ಅಕ } 
ಇಲಾಖೆ' ಸಚಿವರು 


ಪಶ್ನೆ 


ಉತ್ತರ 


ರಾಜ್ಯದಲ್ಲಿ "ಕಳೆದ 0೧ ವರ್ಷಗಳಿಂದ 
ಕೋವಿಡ್‌ವಿಂದ ಸಾವನ್ನಪ್ಪಿದವರ 
ಸ೦ಖ್ಯೆ ಎಷ್ಟು; 


ರಾಜ್ಯದ ಮಾರ್ಚ್‌ 202ರಿಂದ ದ:0609. 20038 
ಅಂತ್ಯಕ್ಕೆ, ಕೋವಿಡ್‌-19 ಸೋಂಕು ದೃಢಪಟ್ಟು 
ಸಾವನ್ನಪ್ಪಿದವರ ಸಂಖ್ಯೆ37,423. (ಅನುಬಂಧ-1 
ರಲ್ಲಿ ಜಿಲ್ಲಾವಾರು ವಿವರಗಳನ್ನು ನೀಡಲಾಗಿದೆ) . 


ಕೋವಿಡ್‌ ಅಲ್ಲದೆ ಇತರೆ 
" | ಕಾರಣಗಳಿಂದ ಮೃತಪಟ್ಟವರ 
ಸಂಖ್ಯೆ ವಿಷ್ಣು? (ಸ೦ಪೂರ್ಣ ವಿವರ 
“ನೀಡುವುದು) 


ಇ-ಜನ್ಮ ತಂತ್ರಾಂಶದಲ್ಲಿ ಕೋವಿಡ್‌-19 ಅಲ್ಲದೆ ಇತರೆ 
ಕಾರಣಗಳಿಂದ ಮೃತಪಟ್ಟಿವರ ಸಂಖ್ಯೆ ಈ 
| ಕೆಳಕಂಡಂತಿದೆ: 


01.03.2020 ರಿ೦ದ 31.12.2020 
ಎಲ್ಲಾ ತರಹದ ಮರಣಗಳು 
01.01.2021 ರಿ೦ದ 31.08.2021 
ಐಲ್ಲಾ ತರಹದ ಮರಣಗಳು 
ಒಟ್ಟು ಎಲ್ಲಾ ತರಹದ 
ಮರಣಗಳು 

ಕೋವಿಡ್‌ನಿಂದ ಮೃತಪಟ್ಟವರ 
ಸಂಖ್ಯೆ 

ಇತರೆ ಕಾರಣಗಳಿಂದ 
ಮೃತಪಟ್ಟವರ ಸಂಖ್ಯೆ 


4,62,334 


418,082 


9,40,416 


37,423 


9,02,993 


1 


2020ರ ಮಾರ್ಚ್‌ ಯಿಂದ ಆಗಸ್ಟ್‌ 2021ರವರೆಗೆ 
ಮಾಹೆವಾರು ನೋಂದಾಯಿಸಲಾದ ಎಲ್ಲಾ ತರಹದ 


| 


| ಮರಣಗಳ ಸಂಖ್ಯೆಯನ್ನು ಅಮುಬಂಧ-2ರಲ್ಲಿ 
ನೀಡಲಾಗಿದೆ. 
ಆಕುಕ ರ1 ಆಕುಕ ಎಸ್‌ಎಲಎಂ 2021 
ನ ಮ [ s 
5 ಸ te US 
{ಕ ಶಧಾಕರ್‌) ಹ 


ಆರೊಗ್ಯ ಮತ್ತು ಹುಟೊ೦ಂಬಿ ಕೆಲ್ಯಾಣ ಸ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಭ-1 
ಕರ್ನಾಟಿಕ ರಾಜ್ಯದಲ್ಲಿ ದಿನಾ೦ಕ:01.03.2020ರಿಂದ ದಿನಾ೦ಕ:06.09.2021ರವರೆಗೆ 
ಕೋವಿಡ್‌ ಸೋಂಕು ದೃಢಪಟ್ಟು ಸಾವನ್ನಪ್ಪಿದವರ ಜಿಲ್ಲಾವಾರು ವಿವರ: 


ಕ್ರ.ಸಂ ಜಿಲ್ಲೆ. ವ ಒಟ್ಟಿ ಕೋವಿಡ್‌ ಮರಣಗಳು 
1 ಬಾಗಲಕೋಟೆ 33900 
2 ಬಳ್ಳಾರಿ 1689 
3 ಬೆಳಗಾವಿ: . : 895 
4 ಬೆಂಗಳೂರು ಗ್ರಾಮಾರಿತರ 875 
5 ಬೆಂಗಳೂರು ನಗರ 16032 
6 ಬೀದರ್‌ - 398 
7 ಚಾಮರಾಜನಗರ" °- 496... 
- 8 ಚಿಕ್ಕಬಳ್ಳಾಪುರ | 424 
9 ಚಿಕ್ಕಮಗಳೂರು , "385 
10 ಚಿತ್ರದುರ್ಗ 25 
11 [ದಕ್ಷಿಣಕನ್ನಡ 1591 
12 ದಾವಣಗೆರೆ . 599 
13 ಧಾರವಾಡ 1300 
14 ಗದಗ 316 
15 ಹಾಸನ : 1230 
16 ಕರಾಮೇರಿ 640 
17 ಕಲಬುರಗಿ 819 
18 ಕೊಡಗು 316 
19 ಕೋಲಾರ 626 
20 [ಕೊಪ್ಪಳ 518 
21 ಮಂಡ್ಯ ': 646 
22 ಮೈಸೂರು 2367 
23 ರಾಯಚೂರು 329 
24 ರಾಮನಗರ | 314 
25 ಶಿವಮೊಗ್ಗ | | 1075 
26 ತುಮಕೂರು 1100 
27 ಉಡುಪಿ 465 
28 ಉತ್ತರ ಕನ್ನಡ 744 
29 ವಿಜಯಪುರ 494 
30 ಯಾದಗಿರಿ 207 
ಒಟ್ಟಿ 37,423 


೫ ಅನುಬಂಧ-2 py 


ಖ್ಯ 2020ರ EE ಡಿಸೆ೦ಬರ್‌ 2020ರ ಅಂತ್ಯದವರೆಗೆ ನೋಂದಣಿಯಾದ 


'ಏಲ್ಲಾ ತರಹದ ಜರ ಸಂ೦ಖ್ಯೆ:' ಸಾ i 
ಮಾರ್ಚ್‌ K ; 32794 ನ 
ಏಪ್ರಿಲ್‌: ಹ 19629 ಹ 

ಮೇ 39507 
'ಜೂನ್‌ 43905 
ಜುಲೈ 23725 
ಆಗಸ್ಟ್‌: 58888 
ಸಹ್ಟೆಂಬರ್‌ 67444 
ಅಕ್ಕೋಬರ್‌ 59508 
ನವೆಂಬರ್‌ ೨3 
ಡಿಸೆಂಬರ್‌ 43604 
ಒಟ್ಟು 4,62,334 


2021ರ ಜನವರಿಯಿಂದ ಆಗಸ್ಟ್‌ 2021ರ ಅಂತ್ಯದವರಗೆ ನೋಂದಣಿಯಾದ ಎಲ್ಲಾ 
ತರಹದ ಮರಣಗಳ ಸಂಖ್ಯೆ: 


ಮಾಹೆ ಮರಣಗಳ ಸ೦ಖ್ಯೆ: * 
ಜನವರಿ ೨೦319 
ಫೆಬ್ರವರಿ 45884 
ಮಾರ್ಚ್‌ 45987 
ಏಪ್ರಿಲ್‌ 42337 
ಮೇ : 71221 
ಜೂನ್‌ 99665 
ಜುಲೈ A 65530 
ಆಗಸ್ಟ್‌ 51139 
ಒಟ್ಟು 478082 
ಒಟ್ಟಿ 4,62,334+4,78,082=9,40,416 


* 2021 ಮಾಹಿತಿಯು ತಾತ್ಕಾಲಿಕ ಮಾಹಿತಿಯಾಗಿದ್ದು, 
ಮರುಹೊಂದಾಣಿಕೆಯಾಗಚೇಕಾಗಿದೆ. 


